ಕರ್ನಾಟಕ ವಿಧಾನ ಪರಿಷತ್ತು 


499 
ಶ್ರೀ ಡಿ.ಎಸ್‌. ಅರುಣ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


18-02-2022. 
ಮಾನ್ಯ ಗ್ರಾಮೀಣಾಭಿವೆ ೈದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಮಳಿಗೆಗಳಿಗೆ ಬಾಡಿಗೆ 
ಇರುವ ಮಾನದಂಡಗಳು ಯಾವುವು; 


ಿಪ್ರಿಯಡಿಯಲ್ಲಿ 
ಬಾಡಿಗೆ ನ ಮಳಿಗೆಗಳ ಸಂಖ್ಯೆ 
ಎಷ್ಟು ಮತ್ತು ವಸೂಲಿಗೆ ಕ್ರಮವೇನು 
ಹಾಗೂ ಬಾಡಿಗೆ ವಸೂಲಿ ಮಾಡದ 
ಗ್ರಾಮ ಪಂಚಾಯಿತಿಗಳ ವಿರು 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 


1974 ರ ಕೆ.ಪಿ.ಪಿ. ಆಕ್ಟ್‌ ಸೆಕ್ಷನ್‌ 3ರ 
ಪ್ರಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 
ನೋಟೀಸ್‌ ನೀಡುವ, ಹೊರ ಹಾಕುವ 
ಸಕ್ಷಮ ಅಧಿಕಾರಿ ಯಾರು; 


ರಾಜ್ಯದಲ್ಲಿರುವಂತಹ ಪಂಚಾಯಿತಿಗಳ 
ಆಸ್ತಿ ಎಷ್ಟು; ಎಷ್ಟು ಆದಾಯ 
ಸಂದಾಯವಾಗುತಿದೆ; ಯಾವ 
ಕಾರಣಕ್ಕಾಗಿ ಕಡಿಮೆ ಆದಾಯ 
ಸಂದಾಯವಾಗುತ್ತಿದೆ; ಕಾರಣವೇನು? 


ಸಂ. ಗ್ರಾಅಪ 28 ಗ್ರಾಪಂಅ 2022 


ಮ ಪಂಚಾಯಿತಿ ಸಾಮಾನ್ಯ ``ಸಭೆಯ ``ಅನುಷೋದನೆ 
ಪಡೆದು ಬಾಡಿಗೆ ಮಳಿಗೆಗಳಿಗೆ ಬಾಡಿಗೆ ದರಗಳನ್ನಯ ಹರಾಜು 
ಪ್ರಕ್ರಿಯೆಯನ್ನು ನಡೆಸಿ ಬಾಡಿಗೆ ' ದರವನ್ನು 
ನಿಗಧಿಪಡಿಸಲಾಗುತ್ತದೆ. 


ಬಾಡಿಗೆ ನೀಡಿರುವ ಮಳಿಗೆಗಳ ೦ಖ್ಯೆ 9155. 


ನ್ಯಾಯಾಲಯದಲ್ಲಿ ದಾವೆ ಹೂಡಿರುವ 
ಹೊರತುಪಡಿಸಿ ಬಾಡಿಗೆಗೆ ವಹಿಸಲಾದ 
ಸಂಬಂಧಿಸಿದ ಮಾಸಿಕ ಬಾಡಿಗೆಯನ್ನು 


ಪ್ರಕರಣಗಳನ್ನು 
ಮಳಿಗೆಗಳಿಗೆ 


ಗ್ರಾಮ 


ಪಂಚಾಯತಿಗಳಿಂದ ವಸೂಲಿ ಮಾಡಲಾಗುತ್ತಿದೆ. 


KARNATAKA PUBLIC PREMISES (EVICTION OF 
UNAUTHORISED OCCUPANS) ACT, 1974 ರ ಪ್ರಕರಣ 
3 ರಡಿ ತಾಲ್ಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗೆ 
ಸಂಬಂಧಿಸಿದ ಆವರಣಗಳಲ್ಲಿ (ಆಸಿಗಳಲ) ಅನಧಿಕೃತ 
ಅಧಿಭೋಗಬಾರರನ್ನು ಹೊರಹಾಕಲು ತಾಲ್ಲೂಕು ಪಂಚಾಯಿತಿ 
ಕಾರ್ಯನಿರ್ವಾಹಕ ಅಧಿಕಾರಿ ರವರನ್ನು ಸಕ್ಷಮ 
ಪ್ರಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶಿಸಲಾಗಿದೆ. 


ಖ್ಯ: 8461, 
ಸಂದಾಯವಾಗಿರುವ ಆದಾಯ ರೂ. 463.85 "ಲಕ್ಷಗಳು. 


ಕಳೆದ 2 ವರ್ಷಗಳಿಂದ ಕೋವಿಡ್‌-19 ರ' ಸಾಂಕ್ರಾಮಿಕ 
ರೋಗದಿಂದಾಗಿ ಲಾಕ್‌ಡೌನ್‌ ವಿಧಿಸಿದ ಪ್ರಯುಕ್ತ ಎಲ್ಲಾ 
ವಹಿವಾಟುಗಳಿಗೆ ಅಡಚಣೆಯಾಗಿರುವುದರಿಂದ ಕಡಿಮೆ 
ಆದಾಯ ಸಂದಾಯವಾಗಿರುತ್ತದೆ. 


